ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 891(1112) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಬೆಂಗಳೂರು ಉತ್ತರ ತಾಲ್ಲೂಕಿನಲ್ಲಿ ನಡೆದಿರುವ ಅವ್ಯವಹಾರ ಕುರಿತು 


(ಅ) ಬೆಂಗಳೂರು ಉತ್ತರ ತಾಲ್ಲೂಕಿನಲ್ಲಿ ಇ-ಖಾತೆ ನೀಡುವಲ್ಲಿ ವ್ಯಾಪಕ ಭ್ರಷ್ಟಾಚಾರ 
ನಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆಳ; ಬಂದಿದ್ದಲ್ಲ, ಸರ್ಕಾರ ಕೈಗೊಂಡ 
ಕ್ರಮವೇನು ; ಕೈಗೊಳ್ಳದಿದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ ಕಮ ಕೈಗೊಳ್ಳಲಾಗುವುದು ; 


(ಆ) ದಿನಾ೦ಕ : 01-01-2020 ರಿಂದ ದಿನಾ೦ಕ :01-03-2021ರ ವರೆಗೆ ಬೆಂಗಳೂರು ಉತ್ತರ 
ತಾಲ್ಲೂಕಿನಲ್ಲಿ ಸ್ಫೃಜನೆಯಾದ ಇ-ಸ್ವತ್ತು ಖಾತಾಗಳ ಸಂಖ್ಯೆ ಮತ್ತು ಸ್ವತ್ತಿನ ಐಡಿ ಎಷ್ಟು ; 
(ಎನ್‌.ಐ.ಸಿ. ವತಿಯಿಂದ ಪಂಚಾಯತಿವಾರು ವಿವರ ನೀಡುವುದು) 


(ಇ) ನಮೂನೆ-9 ಮತ್ತು ನಮೂನೆ -11 ಬಿ ಗಾಗಿ ಗ್ರಾಮ ಪಂಚಾಯತಿಯವರು ಆಸ್ಲಿ 
ಮಾಲೀಕರಿಂದ ಪಡೆದ ದಾಖಲೆಗಳ ಪ್ರತಿ ಹಾಗೂ ಗ್ರಾಮ ಪಂಚಾಯತಿಯವರು ನಿರ್ವಹಿಸಿದ 
ದಾಖಲೆಗಳಾದ ನಡಾಭಳಿ ಪ್ರತಿ, ಮ್ಯುಟೇಷನ್‌ ಪ್ರತಿ, ಗ್ರಾಮ ಪಂ೦ಚಾಯತಿವಾರು ಪ್ರತಿ ಆಸ್ಲಿಗೂ 
ಪ್ರತ್ಯೇಕವಾಗಿ ನೀಡುವುದು; 

(ಈ) ಹಲವು ಇ-ಸ್ವತ್ತು ಖಾತಾಗಳು ಕಾನೂನುಬಾಹಿರವಾಗಿ ಹಣ ಪಡೆದು 11ಬಿ ನೀಡಬೇಕಾದ 
ಖಾತಾಗಳಿಗೆ ನಮೂನೆ-9ನ್ನು ನೀಡಿರುವುದು, ಇ-ಖಾತಾ ನೀಡಲು ಅರ್ಹವಲ್ಲದ ಸ್ವತ್ತಿಗೂ ಸಹ 
ಇ-ಖಾತಾ ನೀಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಇದರಲ್ಲಿ 
ಬಾಗಿಯಾದ ಅಧಿಕಾರಿಗಳ ಮೇಲೆ ಸರ್ಕಾರ ಕೈಗೊಂಡ ಕ್ರಮವೇನು; 


(ಉ) ಇ-ಖಾತಾಗಳ ಸೃಜನೆಗಾಗಿ ಎಸ್‌.ಡಿ.ಎ, ಕಾರ್ಯದರ್ಶಿ, ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿಗಳು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಿಜಿಟಿಲ್‌ ಸಹಿ/ಥಂಬ್‌ ನೀಡಲು 
ಬಳಸಿದ ಕಂಪ್ಯೂಟರ್‌ನ ಐ.ಪಿ. ಅಡೆಸ್‌ ಪ್ರತಿ ಸ್ವತಿಗೆ ಪ್ರತ್ಯೇಕವಾಗಿ ವಿವರ ನೀಡುವುದು ಮತ್ತು 
ಸದರಿ ಐ.ಪಿ. ಅಡ್ರೆಸ್‌ ಯಾವ ಕಾರ್ಯಾಲಯಕ್ಕೆ ಸೇರಿದೆ? (ಸಂಪೂರ್ಣ ವಿವರ ನೀಡುವುದು) 


